ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


354 
ಸದಸ್ಯರ ಹೆಸರು ಶ್ರೀ ಯು.ಬಿ.ವೆಂಕಟೇಶ 
(ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವ ಸಚಿವರು ಕಂದಾಯ ಸಜಿವರು 
ಉತ್ತರಿಸುವ ದಿನಾಂಕ. 03.02.2021 
[so] ಪ್ರಶ್ನೆ ಉತ್ತರ 
‘le ರಾಜ್ಯದಲ್ಲಿ ವಿವಿಧ ಉದ್ದೇಶಗಳಿಗಾಗಿ | ಹೌದು. ರಾಜ್ಯದಲ್ಲಿ ವಿವಿಧ ಉದ್ದೇಶಗಳಿಗಾಗಿ ಭೂ 
ಭೂ ಸ್ಮಾಧೀನ ಮಾಡಲಾದ " | ಸ್ಕಾಧೀನ ಮಾಡಲಾದ ಭೂಮಿಗಳ ವಿವರಗಳನ್ನು 
ಭೂಮಿಗಳ ವಿವರಗಳನ್ನು ಸಕ್ಷಮ ಪ್ರಾಧಿಕಾರಗಳಿಂದ ಸ್ನೀಕೃತಗೊಂ೦ಡ ನಂತರ 
ಪಹಣಿಯಲ್ಲಿ ದಾಖಲಿಸಲಾಗಿದೆಯೇ;' | ಪಹಣಿಯಲ್ಲಿ ದಾಖಲಿಸಲು ಕ್ರಮವಹಿಸಲಾಗುತ್ತಿದೆ. 


ಇರುವ ಪ್ರಕರಣಗಳೆಷ್ಟು; 


ಆ ಪಹಣಿಯಲ್ಲಿ ದಾಖಲಿಸಲು ಬಾಕಿ 


ಪಹಣಿಗಳಲ್ಲಿ ದಾಖಲಿಸಲು ಬಾಕಿ ಇರುವ 
ಪ್ರಕರಣಗಳ ವಿವರ ಈ ಕೆಳಕಂಡಂತಿರುತ್ತದೆ. 


ಕ್ರ.ಸಂ | ವಿಭಾಗದ ಹೆಸರು |ಬೌಕಿ ಅಕ 
1 | ಬೆಂಗಳೂರು ವಿಭಾಗ 37,731 | 

2 | ಮೈಸೂರು ವಿಭಾಗ 19,542 

3 _[ಬೆಳಗಾವಿವಿಭಾಗ | 05 

. 4 | ಕಲಬುರಗಿ ವಿಬಾಗ | 3,024 
ಒಟ್ಟು 60,302 


ಇ ಎಷ್ಟು ದಿನಗಳೊಳಗೆ 
ದಾಖಲಿಸಲಾಗುವುದು? 


ಭೂಸ್ಕಾಧೀನದ ವಿವರಗಳನ್ನು ಪಹಣಿಯಲ್ಲಿ 
ದಾಖಲಿಸಲು ಯಾವುದೇ ನಿರ್ದಿಷ್ಟ ಕಾಲಮಿತಿ 
ವಿಗಧಿಪಡಿಸಿರುವುದಿಲ್ಲ. ಆದರೆ ಭೂ ಸ್ಮಾಧೀನ 
ಪ್ರಕರಣಗಳನ್ನು ಪರಿಶೀಲಿಸಿ: ಸಂಬಂಧಪಟ್ಟ 
ದಾಖಲೆಗಳು/ಮಾಹಿತಿಗಳು ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳಿಂದ ನ ತಹಶೀಲ್ಮಾರರುಗಳಿಗೆ |. 
ರಪಾಸೆಯಾದ ನಂತರ ಪಹಣಿಯಲ್ಲಿ 
ಇಂಢೀಕರಿಸಲು ಕ್ರಮ ವಹಿಸಲಾಗುತ್ತಿದೆ. 


ಸಂಖ್ಯೆ:ಆರ್‌ಡಿ/38/ಟಿೀಆರ್‌ಎ೦/2021 


BS 
ರ್‌. ಆಶೋಕ) ' 
ಕಂದಾಯ ಸಚಿವರು 


